ಶಾಲಾ ಮಕ್ಕಳಿಗಾಗಿ ಮಲೇರಿಯಾ ಶಿಕ್ಷಣ 


ಸ ಪ್ರಕಟಣೆ 
| ಪ್ರಾದೇಶಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಛೇರಿ 
ಕೇಂದ್ರಿ ೨ ಸದನ, ಕೋರಮ ೨ | | 
ಬೆಂಗಳೂರು 4 
ಮತ್ತು 
ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನ ನಿರ್ದೇಶನಾಲಯ 
ನವದೆಹಲಿ 


COMMUNITY HEALTH CELL 
No. 367, Srinivasa Nilaya, Jakkasandra. 


I Main, 1 Block, Koramangala, Bangalore - 560 034. 


THIS BOOK MUST BE RETURNED BY | 
THE DATE LAST STAMPED 


ಶಾಲಾ ಮಕ್ಕಳಿಗಾಗಿ ಮಲೇರಿಯಾ 
Pa ಪತ್ತ 


pe 
ವ್‌ 
ಸೆ 
1 
ಡೆ 
ಡ್‌್‌ 


ಸ 


ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನ ನಿರ್ದೇಶನಾಲಯ 
ಆರೋಗ್ಯ ಸೇವೆಗಳ ಮಹಾ ನಿರ್ದೇಶನಾಲಯ 
೨೨, ಶಾಮನಾಥ್‌ ಮಾರ್ಗ, ದೆಹಲಿ-೧೧೦೦೫೪. 
ಸಹಭಾಗಿತ್ವ 
ಕೇಂದ್ರೀಯ ಆರೋಗ್ಯ ಶಿಕ್ಷಣ ಇಲಾಖೆ, 
ಆರೋಗ್ಯ ಸೇವೆಗಳ ಮಹಾನಿರ್ದೆಶನಾಲಯ, 
ಕೋಟ್ಲಾ ಮಾರ್ಗ, ನವದೆಹಲಿ-೧೧೦ ೦೦೨. 


ತ Np SN ಣ (5 4 


ಬ್‌ 


ಮಲೇರಿಯಾ ಜ್ವರದ ಲಕ್ಷಣಗಳು 


ಚಳಿ ಮತ್ತು ನಡುಕದ ಜೊತೆ ಜ್ವರ. 
ಅತಿಯಾದ ಜ್ವರ, ವಾಂತಿ, ತಲೆನೋವು. 

, ಜ್ವರ ಕಡಿಮೆಯಾಗುವ ಸಮಯದಲ್ಲಿ ಬೆವರುವುದು. 

ಜ್ವರ ಕಡಿಮೆಯಾದ ನಂತರ ಸುಸ್ತು ಮತ್ತು ನಿಶ್ಶಕ್ತಿಯಾಗುವುದು. 


ನಲುಗಿ 


ಸೂಕ್ತ ಚಿಕಿತ್ಸೆ ಪಡೆಯದಿದ್ದಲ್ಲಿ ಮಲೇರಿಯಾ ರೋಗ ಮಾರಕವಾಗಬಹುದು. 


ಮಲೇರಿಯಾ ಜ್ವರ ಹೇಗೆ ಹರಡುತ 


. ಮಲೇರಿಯಾ ರೋಗಿಗೆ ಹೆಣ್ಣು ಅನಾಫಿಲೀಸ್‌ ಸೊಳ್ಳೆ ಕಚ್ಚಿದಾಗ... 
2. ಸೊಳ್ಳೆಗಳ ಶರೀರದಲ್ಲಿ ರಕ್ತದ ಜೊತೆಗೆ ಮಲೇರಿಯಾ ಜೀವಾಣುಗಳು ಪ್ರವೇಶಿಸಿ 
ಸಂಖ್ಯಾಭಿವೃದ್ಧಿ ಹೊಂದುತ್ತವೆ. 
3. ಆ ಹೆಣ್ಣು ಸೊಳ್ಳೆ ಮತ್ತೊಬ್ಬ ಆರೋಗ್ಯವಂತನಿಗೆ ಕಚ್ಚಿದಾಗ 
ಮಲೇರಿಯಾ ಜೀವಾಣುಗಳು ಆರೋಗ್ಯವಂತನ ಶರೀರವನ್ನು ಪ್ರವೇಶಿಸುತ್ತವೆ. 
, ಕೆಲವು ದಿನಗಳ ನಂತರ ಆ ವ್ಯಕ್ತಿ ಮಲೇರಿಯಾ ರೋಗಕ್ಕೆ ಒಳಗಾಗುತ್ತಾನೆ. 


ಜಟ ಇಂ ಜುಲ ಪಾ! 


4s 


KR 


ನುಲೇರಿಯಾ ಜ್ವರ ಹೇಗೆ ಬರುತ್ತದೆ? 


ನಿಂತ ನೀರಿನಲ್ಲಿ ಸೊಳ್ಳೆಗಳು ಹೇಗೆ ಬೆಳೆಯುತ್ತವೆ? 


ನ ಸಾ | Bi 
SE 


ದ 
ಎ 
ef ee 


ಹೆಣ್ಣು ಸೊಳ್ಳೆ ನಿಂತ ನೀರಿನ ಮೇಲೆ ಮೊಟ್ಟೆಗಳನ್ನು ಇಡುತ್ತವೆ. 
ಕೆಲವು ದಿನಗಳ ನಂತರ ಮರಿಗಳು (ಲಾರ್ವಾ) ಹೊರಬರುತ್ತವೆ. 
ಒಂದು ವಾರದ ನಂತರ ಬೆಳೆದು ಪ್ಯೂಪಗಳಾಗಿ ಪರಿವರ್ತನೆ ಹೊಂದುತ್ತವೆ. 


ಎಲು ಗ 


ಪ್ಯೂಪದಿಂದ ಸೊಳ್ಳ ಹೊರಬರುತ್ತವೆ. 


AE ಷ್ಟ 47 WM RN 
RN 


ನೀರಿರುವ ಗದ್ದೆಗಳಲ್ಲಿ. 
ಕೆರೆಗಳಲ್ಲಿ. 

ಕೊಳಚೆ ನೀರಿನಲ್ಲಿ. 
ಉಪಯೋಗಿಸದ ಬಾವಿಗಳಲ್ಲಿ. 
ದನಗಳ ಹೆಜ್ಜೆಯಿಂದಾಗುವ ನೀರಿನ ಮಡುಗಳಲ್ಲಿ. 
ಮನೆಯ ಸುತ್ತಮುತ್ತ ನಿಂತ ನೀರಿನಲ್ಲಿ. 


ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಗಟ್ಟುವುದು ಹೇಗೆ? 


ನೀರು ತುಂಬಿರುವ ತೊಟ್ಟಿಗಳನ್ನು ಸರಿಯಾಗಿ ಮುಚ್ಚೆ. 

ಮನೆಯ ಸುತ್ತ ಹಳ್ಳಗಳಿದ್ದಲ್ಲಿ ಅವುಗಳನ್ನು ಮುಚ್ಚಿ. 

ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ಶುಚಿಯಾಗಿಡಿ. 

ನೀರು ತುಂಚಿಡುವ ಪಾತ್ರೆಗಳನ್ನು ವಾರಕ್ಕೊಮ್ಮೆಯಾದರೂ ಶುಚಿಗೊಳಿಸಿ. 
ಪಾತ್ರೆಗಳನ್ನು ಅವಶ್ಯವಾಗಿ ಮುಚ್ಚಿಡಿ. 

ನಿರುಪಯೋಗಿ ಟೈರುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ. 
ಉಪಯೋಗದಲ್ಲಿರದ ಕೂಲರ್‌ಗಳಲ್ಲಿ ನೀರಿಲ್ಲದಂತೆ ನೋಡಿಕೊಳ್ಳಿ. 

ಕೊಳವೆ ಬಾವಿಗಳ ಸುತ್ತ ನೀರು ಸುಲಭವಾಗಿ ಹರಿದು ಹೋಗುವಂತೆ ನೋಡಿಕೊಳ್ಳಿ. 


ಎ ಛಾ ಟ್‌ ಬಾ 


ಸೊಳ್ಳೆಗಳಿಂದ ರಕ್ಷಣೆ ಹೇಗೆ? 


ಜೆ RT ೫ ಬಾತ 

ಆಜಾ ವ, ಮಾರ್‌. ಎ. ಸ. ಆ 8) 
ಸವಾರ ಪಾರ್ಮ್‌ 
oe ಯಾವ ಸ ಕಾ 


ಭಾ NN BN STANT ಸ್‌ ದ್ವ ವಾಗ 


Ey 


dp: i ಗ WISE pe 


ಸ ಜೀರ ತು 


ತ್‌ 
pe | PREY ಫಲ: 
«ತ 9 ಫ್‌ ಫೆ ಗಗ ಸಾಸ್‌ 
RS ವ್ರ ಸ್ಸ್‌ ಕ್‌ ಡೂ ಸ್‌ 
ಹೆ 


ಗ್‌ ಗಗ KANN DS id 
ಆ ದಿ“ ೫4 ಬ ಗ 


1. ಕಿಟಕಿ, ಬಾಗಿಲುಗಳಿಗೆ ಸೊಳ್ಳೆ ನಿಯಂತ್ರಣ ಜಾಲರಿ ಉಪಯೋಗಿಸಿ. 

2. ಸೊಳ್ಳೆ ಪರದೆ ಉಪಯೋಗಿಸಿ (ಸಾಧ್ಯವಾದಲ್ಲಿ ಕೀಟನಾಶಕ ಸಿಂಪಡಿಸಿದ ಸೊಳ್ಳೆ ಪರದೆ 
ಉಪಯೋಗಿಸಿ). 

3. ಸೊಳ್ಳೆಗಳನ್ನು ಓಡಿಸುವ ಮುಲಾಮು ಅಥವಾ ಎಣ್ಣೆ ಉಪಯೋಗಿಸಿ. 

4, ಮಲಗುವಾಗ ಸಾ ಸಾಧ್ಯವಿದ್ದಷ್ಟು ಹೊದಿಕೆಯಿಂದ ಮೈ ಮುಚ್ಚಿಕೊಳ್ಳಿ. 


ಸ ತ ಬಹು as Fi | 
ಕಕತ ಇ NE ಗ್‌ ನ್‌ kis ae 


ಜ್ವರ ಬಂದಾಗ ಏನು ಮಾಡಬೇಕು? 


1. ಜ್ವರ ಬಂದಾಗ ಕೂಡಲೇ ರಕ್ತ ಪರೀಕ್ಷೆ ಮಾಡಿಸಬೇಕು. 
0. ಮಲೇರಿಯಾ ಎಂದು ಖಚಿತವಾದೊಡನೆ ಕ್ರಮವಾಗಿ ಔಷಧಿಯನ್ನು ಸೇವಿಸಬೇಕು. 


3. ಖಾಲಿ ಹೊಟ್ಟೆಯಲ್ಲಿ ಮಲೇರಿಯಾ ಔಷಧಿಯನ್ನು ಸೇವಿಸಬಾರದು. 


ನಮ್ಮ ಮನೆ- ನಮ್ಮ ಕೆಲಸ 


wig 11 


ಗ್ಗ 111] MW) 


1. ಮನೆಯನ್ನು ಶುಚಿಯಾಗಿಡಬೇಕು. 5-3 ಸ್ಟಾ 
OLA Sr ನೆ | 


2. ಕೂಲರ್‌ ನೀರನ್ನು ಆಗಿಂದಾಗ ಬದಲಾಯಿಸಬೇಕು. 


ನಮ್ಮ ಹಳ್ಳಿ-ನಮ್ಮ ಕೆಲಸ 


ಹಳ್ಳಿಯ ಪರಿಸರವನ್ನು ಶುಚಿಯಾಗಿಡಲು ಚರಂಡಿಗಳಲ್ಲಿ ನೀರು ನಿಲ್ಲದಂತೆ 


ನೋಡಿಕೊಳ್ಳಬೇಕು. 


0. ಮರ ಗಿಡಗಳನ್ನು ಬೆಳೆಸಬೇಕು. 
ಹಳ್ಳಿಗಳ ಕೆರೆಗಳಲ್ಲಿ ಮೀನು ಸಾಕಣೆ ಮಾಡಬೇಕು. 


ಆರೋಗ್ಯವೇ ಭಾಗ್ಯ 


ಆರೋಗ್ಯವಾಗಿರಿ, ಹಣ್ಣು ಹಂಪಲುಗಳನ್ನು ಸೇವಿಸಿ. 
ಮಲೇರಿಯಾದಿಂದ ದೂರವಿರಿ. 


ತ pi 


EEE EEE: EEE EET CDT 


» 


© ಇಹ ರ್ಮ್ಮಾಲ್ಮಾ ಹಾ ಈ) ಈ ೫ ಚ| ಘೆ wee ಜಾತ 

೧ ಸ್ರ ಇದಿ: ಗು ರಾ, UW YA © 5 ೧)" 

ಉೀಣಂ೦ಂದ ಸೊಳ ಗಳ ನಾಶ 
SP, 


1. ಕೆಲವು ಮೀನುಗಳು ಸೊಳೆ ಮರಿಗಳನ್ನು (ಲಾರ್ವ) ತಿನ್ನುತ್ತವೆ. 


2. ನೀರಿನ ತೊಟ್ಟಿ, ಬಾವಿ, ಕೆರೆಗಳಲ್ಲಿ ಇಂತಹ ಮೀನನ್ನು ಸಾಕುವುದರಿಂದ ಸೊಳ್ಳೆಗಳು 
ಬಹಳಷ್ಟು ಕಡಿಮೆಯಾಗುತ್ತವೆ. 


ತಿ. ಮಲೇರಿಯಾ ಕಛೇರಿಯಿಂದ ಇಂತಹ ಮೀನುಗಳನ್ನು ಉಚಿತವಾಗಿ ಪಡೆಯಬಹುದು. 


1. ಮನೆ ಮನೆಯಿಂದ ಅಜ್ಞಾನವನ್ನು ತೊಲಗಿಸಿ, ಈ ಪದ್ಧತಿಯನ್ನು ತುರ್ತಾಗಿ ಸ್ವೀಕರಿಸಿ. 
2. ಈ ಮಾತುಗಳನ್ನು ಎಲ್ಲರಿಗೂ ತಿಳಿಸಿ, ಮಲೇರಿಯಾದಿಂದ ಮುಕ್ತಿ ಹೊಂದಿ. 


`ನ, ರಾಜಾಜಿನಗರ, ಬೆಂಗಳೂರು.೧೦ 


¥ 


| 


AY 
ಕ 
(ಗೆ 
ಳೆ 
ತ ಕ 
® 
y ತ್‌ 


ದೂರವಾಣಿ: 3356291. 


